WPP -47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆಗಸ್ಟ್ ೯ , ೨೦೧೨ ( ಶ್ರಾವಣ ೧೮, ಶಕ ವರ್ಷ ೧೯೩೪) 


ಸಂಪುಟ ೧೪೭ | 


| 


ಸಂಚಿಕೆ ೩೨ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


OFFICE OF THE REGISTRAR GENERAL, HIGH COURT OF KARNATAKA, 

HIGH COURT BUILDINGS , BANGALORE 560 001 

NOTIFICATION NO. HCE 601 / 2011 DATED 16- 07 - 2012 
RE -EMPOLYMENT OF RETIRED SECRETRIAL STAFF ON CONTRACT BASIS 

LAST DATE FOR RECEIPT OF APPLICATIONS : 16 -08 - 2012 


Applications in the prescribed proforma appended hereto are invited from eligible candidates who have Retired on 
Superannuation or Voluntarily / resigned from the service of the High Court of Karnataka or Subordinate Courts of the state for 
re- employment in the High Court ofKarnataka at Bangalore /High Court Circuit Benches at Dharwad and Gulbarga for the 29 vacant 
post of Senior JudgmentWriters (7 posts)/ Judgment Writers (8 posts)/ Stenographers (12 posts ) on Contract Basis subject to the 
conditions enumerated below : 


1) 


The appointmentis purely on Contract basis . 


The eligibility for appointment on contract basis is that the candidate should have served in the High Court of 
Karnataka or Sub -ordinate Courts of the state , as Stenographer/Judgment Writer/Senior Judgment Writer or in any 
of the above three cadres and has resigned /retired voluntarily or on attaining the age of superannuation . 


The candidate shall not be above the age of 65 years. 


The candidates should enclose the copies of necessary documents such as educational qualification , copies in 
supporting of retirement or resignation etc., along with the application . 


The appointee will paid consolidated monthly salary of Rs. 15 ,000 /- for Senior Judgment Writer, Rs. 14 ,000/- for 
Judgment Writer and Rs. 13,000 /- for Stenographer , in addition to the pension , if any, which he/she is already 
drawing , pursuant to the retirement/voluntary retirement. 


The appointment is purely at the discretion of the High Court of Karnataka. 


The contract appointment is initially for a period of 2 years or till the recruitment to the said vacant posts which 
ever is earlier and may be extended from time to time at the discretion of High Court of Karnataka . 
The appointment is liable to be cancelled at any time without notice and without assigning any reason , even 
within the aforementioned period . 


( ೧೧೬೧) 


0039 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


XJ07 – 38 


The appointee is not entitled to any increment, promotion or pension for the service rendered as contract official 
and the service will not be counted for any purpose . 


9 ) 


The appointee is not eligible for any kind of leave other than 15 days Casual Leave , General Holidays, State or 
National Holidays and entitled to avail not exceeding 14 days Summer Vacation and 2 days ofWinter vacation . 


The appointee is liable to make good any loss to High Court of Karnataka /Government in case of misconduct or 
dereliction of duty . 


The appointee is required to serve with utmost devotion and to the satisfaction of the superiors. He/she is 
required to follow the instructions issued by the Registrar General from time to time regarding the duty to be 
performed by him /her. 


The candidates shall observe strict confidentiality with regard to the work entrusted and any other information 
that has come to him /her during the discharge of his/her duties . 


13) 


The selected candidate shall report for duty within 10 days from the date of receipt of the order, failing 
which his /her appointment order will be cancelled withoutnotice . 


By Order of Hon ble the Chief Justice , 

P . KRISHNA BHAT 

Registrar general 
FORM OF APPLICATION FOR RE-EMPLOYMENT OF RETIRED SECRETA 

CONTRACT BASIS IN THE HIGH COURT OF KARNATAKA, BANGALORE 


To , 
The Registrar General 
High Court of Karnataka 
Bangalore 


AFFIX 
PASSPORT 

SIZE 
PHOTO 


Name of the applicant in full 


( in block letters ) 


2 . 


Name of his/her father/husband 


Gender 


Age and Date of Birth 
(as mentioned in the SSLC or equivalent certificate) 


Postal Address 


(in block letters) 


(a ) Permanent postal address 


(b ) Presentpostal address 


(c) Telephone No. 


Landline : 


Mobile: 


Whether the applicantwas employee of High Court 
ofKarnataka or Subordinate Court. 


The post from which the applicant has retired / 
resigned from service . 


238 - 38 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


Onla 


Whether retired from service on 
Superannuation /Voluntarily or resigned from the 
service and the date of retirementor resignation . 


9 . 


Whether the applicant is drawing pension or not. 


10 


Qualification 


I do hereby solemnly and sincerely affirm that the statement made and the information furnished above are true . Should it 
however be found that any information furnished herein is untrue in material particulars , I realise that I am liable to criminal 
prosecution and I am also agreeable to forego the claim for public services under the State Government. 


PLACE : 


DATE : 


SIGNATURE OF THE CANDIDATE 


P . R . 120 


OFFICE OF THE REGISTRAR GENERAL , HIGH COURT OF KARNATAKA, 

HIGH COURT BUILDINGS, BANGALORE 560 001 


NOTIFICATION NO . HCE 30 / 2009 DATED 17 -07 - 2012 


RECRUITMENT OF CANDIDATES TO THE POST OF TYPISTS 
LAST DATE FOR RECEIPT OF APPLICATIONS : 21 -08 - 2012 


Applications in the prescribed proforma appended hereto are invited from the applicants , who are qualified as on the last 
date fixed for receipt of applications for recruitment to 13 Posts of Typist. 


2 . Method of Recruitment: Selection of candidates will be made in accordance with the High Court of Karnataka Service 
(Conditions of Service and Recruitment), 1973 and the High Court of Karnataka Service (Direct Recruitment by Selection ) Rules , 
1984 as amended from time to time. 


3. Minimum Qualification : 


1) 


Must possess Degree in Science/ Arts /Commerce/ Business Management of a recognised University with 

minimum of 55 % marks in aggregate, and , 
Senior Grade Typewriting examination in English and Kannada . 


2) 


3) 


Certificate Course in Computer Word Processing or equivalent. 


4 . Scale of Pay : Rs. 5800 -100-6000-125-6500 -150 -7100- 175-7800-200 -8600 -225 - 9500- 250- 10500 


5 . Classification of vacancies : 


Women 
Candidates 


Unreserved 


Total 


CATEGORY- II ( A ) 


CATEGORY-III (B ) 


SCHEDULED CASTE 


GENERAL MERIT 


TOTAL 


0038 


FDTEIT ODZIE, RODOLJST , GATE, 900g 


XJ07 – 38 


BACKLOG POSTS 


Women 
Candidates 


Candidates 
displaced by 

schemes 


Rural 
candidates 


Unreserved 


Total 


CATEGORY-II (A ) 


2 


CATEGORY- II ( B ) 
SCHEDULED TRIBE 


TOTAL 


3 


/ 


1 


NOTE :- (A ) The above classification has been done keeping in view of the following : 

(1) Government Order No. DPAR 08 SRS 95 dated 20 .06 . 1995 as amended from time to time. 
(2 ) Government Order No . DPAR 53 SEN 2007 dated 04.01. 2008. 
(3) Government Order No. DPAR 128 SEN 2006 dated 01.08 .2009 . 


Probation : The applicant if appointed shall be initially on probation for a period of two years or for extended period 


6 . 
if necessary . 


7. Age limit: Applicants must have attained the age of 18 years and mustnot exceed the age of : 
(a ) 40 years in the case of a person belonging to Scheduled Caste or Scheduled Tribe or Category -l of other 

Backward Classes . 
(b ) 38 years in the case of a person belonging to Category -II -A or Il-B or III -A or III-B of Other Backward Classes ; 

and 
(c) 35 years for others. 


8 . Those candidates called for Test / Interview will have to appear before the authorities in the premises of the High Court 
of Karnataka, Principal Bench at Bangalore at their cost. 


9 . Those persons, who attempt to obtain extraneous support by any means for his/her candidature from officials or 
non -officials , shall notbe eligible for appointment. 


10 . Application fee : Every application (excluding applications by Scheduled Caste / Scheduled Tribe / Category-l 
applicants) shall accompany with Crossed Indian Postal Order for Rs. 250 /- (Rupees Two Hundred and Fifty Only ) in favour of the 
Registrar General, High Court of Karnataka , Bangalore 560001. Fee once paid shall not be refunded under any circumstances 
(SC /ST and Category -I candidates are exempted from payment of fee.) 


11. Application Form :- Application in the prescribed proforma shall be filled in by the candidates in their own 
handwriting and shall accompany self attested copies of the following certificates . 

(a ) Three Certificates of character , one from the Principal / Head of the Institution in which he/she had last studied 

and two from respectable persons not related to him /her, testifying to his /her character. 
(b ) Marks Cards of Degree in Science/ Arts /Commerce/Business Management of a recognised University 

and Senior Grade Typewriting Examinations in English and Kannada. Certificate in Computer Word 

Processing or equivalent. 
(c) Persons claiming the benefit of reservations under SC /ST shall produce a certificate in the form prescribed 

by the Government issued by the competent authority . 
(d ) SSLC or any other equivalent examination certificate showing the date of birth . 
(e ) Persons claiming the benefit of reservations under Category-I/ II- A /Il-B /III- A / III- B shall produce a certificate 

in the form prescribed by the Government issued by the competent authority. 
Persons claiming reservation under Rural / Physically Handicapped /Ex- Servicemen /Kannada Medium / 

Displaced from projects quota shall produce certificates issued by competent authority . 
( 9) A passport size photo be affixed at the place provided on the application . 


200 – 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೯ , ೨೦೧೨ 


00239 


Note : Incomplete applications shall be liable to be rejected without notice. Original certificates and testimonials are to be 

submitted only at the time of test/ interview . Candidates shall not forward the original documents alongwith the application . 


12. Last date for receipt of application 

Applications complete in all respects shall reach the Registrar General, High Court of Karnataka, High Court 
Buildings , Bangalore 560 001 on or before 21-08 - 2012 (05 .00 P .M .). On top of the cover containing the application the 
following words shall be written : 

“ Application for the post of Typists" 
(i) Applications received beyond the date so fixed will be rejected . 
(ii) In -service candidates shall submit their application through their official superiors so as to reach the Registrar 

General, High Court of Karnataka , High Court Buildings, Bangalore 560 001, not later than the date fixed for 

receipt of applications . 
(iii) If the last date fixed for the receipt of applications happens to be a General Holiday , the next working day shall 
be the last date for receipt of applications . 

By Order of Hon ble the Chief Justice , 

P . KRISHNA BHAT 
Registrar General 


FORM OF APPLICATION FOR RECRUITMENT TO THE POSTS OF TYPISTS 

IN THE HIGH COURT OF KARNATAKA, BANGALORE 


TO 


The Registrar General 
High Court of Karnataka 
Bangalore 


AFFIX 
PASSPORT 

SIZE 
PHOTO 


Name of the applicant in full 


(in block letters ) 


niw 


+ 


Name of his /her father /husband 
Gender 
Age and Date of Birth 
(as mentioned in the SSLC or equivalent 
certificate ) 
Postal Address 
(in block letters ) 
(d ) Permanent postal address 
(e ) Present postal address 
(f) Telephone No. 
Landline: 
Mobile : 
Whether the applicant is presently employed ? If so 
furnish the details of employment and monthly 
income. 


N 


0 


Occupation of Parents / Guardian . 
Annual Income of Parents / Guardian . 
Qualification 


0 


೧೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


ಭಾಗ - ೫ 


40 


a ) Whether the Applicant belongs to 
Scheduled Castes / Scheduled Tribes / Category -1 / 
Category -Il(a) / ll(b) / Ill(a) / III (b). If so , the same 
should be indicated . A copy of the Certificate in 
support of the claim should be attached. 
Whether the applicant has credited the prescribed 
fee in the form of postal order and whether he / she 
has enclosed the same. (mention the postal order 
number and date ). 
Whether the applicant claims Ex -servicemen 
quota /Rural candidate quota/kannada medium and 
if so , whether relevant certificate is enclosed . 
Whether the applicant claims quota of Physically 
handicapped /Displaced from Projects . If so 
whether relevant certificate issued by competent 
authority is enclosed . 
Whether the applicant is / was a Party to any 
Criminal proceedings. If yes, furnish detailed 
information . 


I do hereby solemnly and sincerely affirm that the statementmade and the information furnished above are true . Should it 
however be found that any information furnished herein is untrue in material particulars, I realise that I am liable to criminal 
prosecution and I am also agreeable to forego the claim for public services under the State Government. 


PLACE : 
DATE : 


SIGNATURE OF THE CANDIDATE 


P . R . 121 


ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ 
ಅಧಿಸೂಚನೆ ಸಂಖ್ಯೆ: 2 /2012 ದಿನಾಂಕ: 26.06.2012 


ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 13.08 .2012 ಸಂಜೆ 5 - 00 ಗಂಟೆ 


ವಿಷಯ : ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, 

ಬೆರಳಚ್ಚು ನಕಲುಗಾರರು , ಜಾರಿಕಾರರು ಹಾಗೂ ಜವಾನರ ಹುದ್ದೆಗಳ ನೇಮಕಾತಿ ಬಗ್ಗೆ. 
ಉಲ್ಲೇಖ: 1. ಸರ್ಕಾರಿ ಆದೇಶ ಸಂಖ್ಯೆ: LAW /086 / LAC /2011, ದಿನಾಂಕಃ 21 .09 .2011 

2. ಗೌರವಾನ್ವಿತ ಉಚ್ಚ ನ್ಯಾಯಾಲಯ , ಬೆಂಗಳಾರು ರವರ ಪತ್ರ ಸಂಖ್ಯೆ: ಎಲ್‌ಸಿಎ/li- 54/2011, 

ದಿನಾಂಕ: 01.10. 2011 
3. ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ 

( ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) ನಿಯಮ , 1982. 
4. ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) 

ನಿಯಮ, 2007. 
5. ಈ ಕಚೇರಿ ಟಿಪ್ಪಣತಿ ಹಾಗೂ ದಿನಾಂಕ : 25.06.2012 ರ ಟಿಪ್ಪಣಿ ಮೇಲಿನ ಆದೇಶ. 


ಚಿತ್ರದುರ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, 
ಬೆರಳಚ್ಚು ನಕಲುಗಾರರು, ಜಾರಿಕಾರರು ಹಾಗೂ ಜವಾನರು ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಈ ಅಧಿಸೂಚನೆಯ ಜೊತೆಗೆ 
ಲಗತ್ತಿಸಿರುವ ನಿಗಧಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಅಥವಾ ಗಣಕೀಕೃತ ಅರ್ಜಿಯನ್ನು ರಚಿಸಿಕೊಂಡು ಅಭ್ಯರ್ಥಿಗಳು ಅರ್ಜಿಯಲ್ಲಿ ಹುದ್ದೆಗೆ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


೧೧೬೭ 


ಸ 


ತ 


3 


ಸಂಬಂಧಿಸಿದಂತೆ ಎಲ್ಲಾ ಅಂಕಣಗಳಲ್ಲಿ ಮಹಿತಿಯನ್ನು ಭರ್ತಿ ಮಾಡಿ ದಿನಾಂಕ: 13 .08.2012 ರಂದು ಸಂಜೆ 5.00 ಗಂಟೆ ಸಮಯದೊಳಗಾಗಿ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿತ್ರದುರ್ಗಕ್ಕೆ ತಲುಪುವಂತೆ ಸಲ್ಲಿಸತಕ್ಕದ್ದು. 

ಎ) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 08 /ಸೇನೆನಿ / 995, ದಿನಾಂಕಃ 20.06.1995 
ಬಿ) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ:53/ಸೇನೆನಿ /2007, ದಿನಾಂಕಃ 04 . 01.2008 
ಸಿ) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ೩128/ಸೇನೆನಿ /2008, ದಿನಾಂಕಃ 01.08 .2009 


ಪ್ರವರ್ಗ 


ರ ಮೇಲ್ಕಂಡ ಸರ್ಕಾರಿ ಆದೇಶಗಳ ಅನುಸಾರ ವರ್ಗಿಕರಣವನ್ನು ಈ ಕೆಳಕಂಡಂತೆ ವರ್ಗಿಕರಿಸಲಾಗಿದೆ. 
| ಸಾಮನ್ಯ | ಪರಿಶಿಷ್ಟ | ಪರಿಶಿಷ್ಟ | ಪ್ರವರ್ಗ 1 ಪ್ರವರ್ಗ | 

ಪ್ರವರ್ಗ 
ವರ್ಗಿಕರಣ 
ಅಭ್ಯರ್ಥಿ ಜಾತಿ 

2 ಎ | | 

3 ಎ 
ಮಾಜಿ ಸೈನಿಕ 
ಇತರೆ 


ಪಂಗಡ 


3 ಬಿ 


ಶೀಘ್ರಲಿಪಿಗಾರರು 


ಗ್ರಾಮೀಣ 


1 


ಮಾಜಿ ಸೈನಿಕ | 

ಇತರೆ 


ಮಹಿಳೆ 


ಗ್ರಾಮೀಣ 


ಬೆರಳಚ್ಚುಗಾರರು 


ಅಂಗವಿಕಲರು / 

ಇತರೆ 


ಯೋಜನಾ 
ನಿರಾಶ್ರಿತರು 


ಒಟ್ಟು 


ಇತರೆ 


ಬೆರಳಚ್ಚು ನಕಲುಗಾರರು 


ಮಾಜೀ 
ಸೈನಿಕರು 


ಒಟ್ಟು | 2 


ಇತರೆ 


| 


1 | 


ಜಾರಿಕಾರರು 


ಯೋಜನಾ 
ನಿರಾಶ್ರಿತರು 
ಮಹಿಳೆ 


ಗ್ರಾಮೀಣ 


ಒಟ್ಟು 


ಅಂಗವಿಕಲರು / 

ಇತರೆ 


ಜವಾನರು 


ಕನ್ನಡ 
ಮಾಧ್ಯಮ 
ಮಹಿಳೆ 


| 


1 


| 


- 


| 


- 


- 


ಒಟ್ಟು 


೧೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


ಭಾಗ - ೫ 


ಶೈಕ್ಷಣಿಕ ವಿದ್ಯಾರ್ಹತೆ 
1. ಶೀಘ್ರಲಿಪಿಗಾರರ ಹುದ್ದೆ: 

1) ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್.ಎಸ್.ಎಲ್.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2) ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ 
ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆ ಹಾಗೂ ಕನ್ನಡ ಹಾಗೂ ಆಂಗ್ಲ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆಗಳಲ್ಲಿ ಅಥವಾ ತತ್ಸಮಾನ 
ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ. 


ಅಥವಾ 


ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟಿಸ್ ಪಠ್ಯಕ್ರಮದ ಡಿಪ್ಲೋಮಾ ಪದವಿಯೊಂದಿಗೆ ಕನ್ನಡ ಮತ್ತು 
ಆಂಗ್ಲ ಭಾಷೆಗಳ ಬೆರಳಚ್ಚು ಹಾಗೂ ಶೀಘ್ರಲಿಪಿ ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು. 
2. ಬೆರಳಚ್ಚುಗಾರರ ಹುದ್ದೆ: 

1. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್.ಎಸ್ .ಎಲ್. ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ 
ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ. 


ಅಥವಾ 


ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟಿಸ್ ಪಠ್ಯಕ್ರಮದ ಡಿಪ್ಲೋಮಾ ಪದವಿಯೊಂದಿಗೆ ಕನ್ನಡ ಮತ್ತು 
ಆಂಗ್ಲ ಭಾಷೆಗಳ ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಉತ್ತೀರ್ಣರಾಗಿರಬೇಕು. 


3. ಬೆರಳಚ್ಚು - ನಕಲುಗಾರರ ಹುದ್ದೆ : 

1. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್.ಎಸ್.ಎಲ್.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ 

ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಕಿರಿಯ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ. 
4 . ಜಾರಿಕಾರರ ಹುದ್ದೆ: 

1. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್.ಎಸ್ .ಎಲ್.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕು. 
3. ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರುವವರಿಗೆ ಆಧ್ಯತೆ ನೀಡಲಾಗುವುದು. 


5 . ಜವಾನರ ಹುದ್ದೆ: 

1. 7ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
2 . ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕು. 


ಆಯ್ಕೆ ವಿಧಾನ: 

ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ 
ಹುದ್ದೆಗಳ ನೇಮಕಾತಿ ) ನಿಯಮ , 1982 ಮತ್ತು ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) ( ತಿದ್ದುಪಡಿ) 
ನಿಯಮ, 2007. 

ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಹಾಗೂ ಬೆರಳ ಚ್ಚು - ನಕಲುಗಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಈ ಕೆಳಕಂಡಂತೆ ಅರ್ಹತಾ 
ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು. 
ಶೀಘ್ರಲಿಪಿಗಾರರ ಅರ್ಹತಾ ಪರೀಕ್ಷೆ: 

1. ಅಭ್ಯರ್ಥಿಯು ನೇಮಕಾತಿ ಪ್ರಾಧಿಕಾರದಿಂದ ನಾಮ ನಿರ್ದೇಶಿಸಲ್ಪಟ್ಟ ಅಧಿಕಾರಿಯವರಿಂದ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 
05 ನಿಮಿಷಗಳಲ್ಲಿ ನೀಡುವ ಉಕ್ತಲೇಖನವನ್ನು ಸುಮಾರು 45 ನಿಮಿಷದ ಕಾಲಾವಕಾಶದಲ್ಲಿ ಬೆರಳಚ್ಚು ಯಂತ್ರದಲ್ಲಿ ಲಿಪ್ಯಂತರಿಸತಕ್ಕದ್ದು, 
2 . ಈ ಪರೀಕ್ಷೆಯು ಗರಿಷ್ಟ 100 ಅಂಕಗಳದ್ದಾಗಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಟ 50 ಅಂಕಗಳನ್ನು ಪಡೆಯತಕ್ಕದ್ದು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


೧೧೬೯ 


ಬೆರಳಚ್ಚುಗಾರರು ಮತ್ತು ಬೆರಳಚ್ಚು- ನಕಲುಗಾರರ ಹುದ್ದೆಗಳಿಗೆ 

1. ಅಭ್ಯರ್ಥಿಯು ನೇಮಕಾತಿ ಪ್ರಾಧಿಕಾರದಿಂದ ನಾಮ ನಿರ್ದೇಶಿಸಲ್ಪಟ್ಟ ಅಧಿಕಾರಿಯವರಿಂದ 15 ನಿಮಿಷಗಳ ಕಾಲ ಉಕ್ತಲೇಖನಕ್ಕೆ ಬೆರಳಚ್ಚು 
ಯಂತ್ರದಲ್ಲಿ ಬೆರಳಚ್ಚುಪಡಿಸತಕ್ಕದ್ದು, 
2. ಈ ಪರೀಕ್ಷೆಯು ಗರಿಷ್ಟ 100 ಅಂಕಗಳದ್ದಾಗಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಟ 50 ಅಂಕಗಳನ್ನು ಪಡೆಯತಕ್ಕದ್ದು. 


ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡವಾರು ಅಂಕಗಳು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಹಾಗೂ 
ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಡಲಾಗುವುದು. 
ಜಾರಿಕಾರರ ಹುದ್ದೆಗಳಿಗೆ: 

ಜವಾನರ ಹುದ್ದೆಗೆ 10ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಟ ಅಂಕಗಳ ಅರ್ಹತೆಯ ಆಧಾರದ ಅನ್ವಯ 01 ಹುದ್ದೆಗೆ 25ರ ಅನುಪಾತದಲ್ಲಿ 
ಅಭ್ಯರ್ಥಿಗಳನ್ನು ಸಂದರ್ಶನದ ಪ್ರಕ್ರಿಯೆಗೆ ತೊಡಗಿಸಲಾಗುವುದು ಹಾಗೂ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ 
ಮಾಡಲಾಗುವುದು. ಸಂದರ್ಶನಕ್ಕೆ ಕರೆಯಲಾಗುವ ಅಭ್ಯರ್ಥಿಗೆ ಕನ್ನಡ ಓದಲು ಮತ್ತು ಬರೆಯುವ ಬಗ್ಗೆ ಪ್ರವೀಣತೆ ಮತ್ತು ಸಾಮಾನ್ಯ ಜ್ಞಾನದ ತಿಳುವಳಿಕೆ 
ಬಗ್ಗೆ ಪರೀಕ್ಷಿಸಲಾಗುವುದು. 


ಜವಾನರ ಹುದ್ದೆಗಳಿಗೆ 

ಜವಾನರ ಹುದ್ದೆಗೆ 7ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆಯ ಆಧಾರದ ಅನ್ವಯ 01 ಹುದ್ದೆಗೆ 10ರ ಅನುಪಾತದಲ್ಲಿ 
ಅಭ್ಯರ್ಥಿಗಳನ್ನು ಸಂದರ್ಶನದ ಪ್ರಕ್ರಿಯೆಗೆ ತೊಡಗಿಸಲಾಗುವುದು ಹಾಗೂ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ 
ಮಾಡಲಾಗುವುದು. 


ಪರಿವೀಕ್ಷಣಾ ಅವಧಿ 
ನೇಮಕ ಹೊಂದಿದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ, ಪರಿವೀಕ್ಷಣಾ ನಿಯಮ 1977ರ ಪ್ರಕಾರ 02 ವರ್ಷಗಳ ಪರಿವೀಕ್ಷಣಾ 
ಅವಧಿಯಲ್ಲಿರತಕ್ಕದ್ದು , ಹಾಗೂ ಸದರಿ ಅವಧಿಯಲ್ಲಿ ತಮ್ಮ ಹುದ್ದೆಗಳಿಗೆ ಯಾವುದಾದರೂ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ನಿಯಮದಡಿ ಗೊತ್ತುಪಡಿಸಿದರೆ ಅವುಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 


ಪಿಂಚಣಿ ಸೌಲಭ್ಯ 


ಸರ್ಕಾರದ ಆದೇಶ ಸಂಖ್ಯೆ : ಎಫ್ . ಡಿ . ( ಎಸ್ . ಪಿ . ಎಲ್) / 04 / ಪಿ . ಇ. ಟಿ /2005 , ದಿನಾಂಕ: 31. 03 .2006 ರಂತೆ ಅನ್ವಯಿಸುವುದು. 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ 
ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 


ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 43 ಸೇವನೆ 2008, ದಿ: 07.03. 2012 ರನ್ವಯ ಆಯ್ಕೆಯಾದ ಶೀಘ್ರಲಿಪಿಗಾರರು, 
ಬೆರಳಚ್ಚುಗಾರರು, ಬೆರಳಚ್ಚು- ನಕಲುಗಾರರು ಕರ್ನಾಟಕ ಸರ್ಕಾರ ನಿಗದಿಪಡಿಸುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಶೇ .60 ಅಂಕಗಳಿಗೆ ಕಡಿಮೆ 
ಇಲ್ಲದಂತೆ ಪಡೆದು, ಆಯ್ಕೆಯಾದ ಮೂರು ತಿಂಗಳೊಳಗೆ ಪಾಸು ಮಾಡತಕ್ಕದ್ದು. ತಪ್ಪಿದ್ದಲ್ಲಿ ಸದರಿ ನೇಮಕಾತಿಯನ್ನು ಅನರ್ಹಗೊಳಿಸಲಾಗುವುದು. 


ವೇತನ ಶ್ರೇಣಿ 


ರೂ . 14550 - 350 - 15600 - 400 - 17200 - 450 - 19000 - 500 - 21000 - 600 - 24600 - 700 - 26700 


ಶೀಘ್ರಲಿಪಿಗಾರರು 


ಬೆರಳ ಚ್ಚುಗಾರರು 


ಬೆರಳಚ್ಚು- ನಕಲುಗಾರರು 


ಮತ್ತು ಇತರೆ ಭತ್ಯೆಗಳು 
ರೂ . 11600 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 
500 - 21000 ಮತ್ತು ಇತರೆ ಭತ್ಯೆಗಳು 

ರೂ . 11600 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 
500 - 21000 ಮತ್ತು ಇತರೆ ಭತ್ಯೆಗಳು 
ರೂ . 11000 - 200 - 12000 - 250 - 13000 - 300 -14200 - 350 - 15600 - 400 -17200 - 450 - 19000 
ಮತ್ತು ಇತರೆ ಭತ್ಯೆಗಳು 
ರೂ .9600 - 200 - 12000 - 250 - 13000 - 300 -14200 -350 -14550 ಮತ್ತು ಇತರೆ ಭತ್ಯೆಗಳು 


ಜಾರಿಕಾರರು 


ಜವಾನರು 


೧೧೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


ಭಾಗ - ೫ 


ವಯೋಮಿತಿ 


ಕನಿಷ್ಠ 18 ವರ್ಷಗಳು 


ಗರಿಷ್ಟ : 


ಸಾಮಾನ್ಯ ವರ್ಗ 


35 ವರ್ಷ , 


ಪರಿಶಿಷ್ಟ ಜಾತಿ/ ಪಂಗಡ/ ಪ್ರವರ್ಗ 1 


40 ವರ್ಷ 


ಪ್ರವರ್ಗ 2ಎ 


ಪ್ರವರ್ಗ 2 ಬಿ 


38 ವರ್ಷ 


ಪ್ರವರ್ಗ 3 ಎ 


ಪ್ರವರ್ಗ 3 ಬಿ 


1. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
2. ಸರ್ಕಾರಿ ಸೇವೆಯಲ್ಲಿರುವವರಿಗೆ/ ವಿಧವೆಯರಿಗೆ/ ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ ಸಡಿಲಿಕೆ ಇರುತ್ತದೆ. 
3. ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವನೋ ಆ ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳು ಅಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ. 
4. ವಿಧವೆಯಾಗಿದ್ದರೆ ಅವರು ಗರಿಷ್ಠ ವಯೋಮಿತಿ ಸೌಲಭ್ಯವನ್ನು ಕೋರುವವರು ವಿಧವೆಯೆಂಬ ಬಗ್ಗೆ ತಹಶೀಲ್ದಾರ್ ದರ್ಜೆಗೆ ಕಡಿಮೆ 
ಇಲ್ಲದ ಕಂದಾಯ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು . 
5. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪಕ್ಷದಲ್ಲಿ ಗರಿಷ್ಟ 
ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ 
ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅನ್ವಯಿಸುತ್ತದೆ. 


ಸಾಮಾನ್ಯ ಸೂಚನೆಗಳು 


1) ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಚನ್ನು ಮಾಡಿಸಿದ ಅಥವಾ ಗಣಕೀಕೃತ 
ಅರ್ಜಿಯನ್ನು ತನ್ನ ಕೈ ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 
2) ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹಾಗೂ ಮೀಸಲಾತಿಯಡಿಯಲ್ಲಿ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ 
ನಿಗದಿತ ಅರ್ಜಿ ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 
3) ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್ ಸೈಜ್ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ 
ಮೇಲೆ ಸಹಿ ಮಾಡತಕ್ಕದ್ದು. 
4) ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ ಪತ್ರಗಳನ್ನು 
ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. (ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ.) ಲಗತ್ತೀಕರಿಸಿದ ಪ್ರಮಾಣ 
ಪತ್ರಗಳು ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗೆ ಪಡೆದಿರಬೇಕು. 
5) ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ 
ಪಡೆದ ಎರಡು ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ/ವಿದ್ಯಾಲಯದಿಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು 
ಲಗತ್ತಿಸತಕ್ಕದ್ದು . 
6) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ 
ಅಂತಹವರನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


೧೧೭೧ | 


ಸ್ಥ 


7) ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 
ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
8) ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. 
ಇಲ್ಲವಾದಲ್ಲಿ ಸದರಿ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
9) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ 5- 00 ರೂ . ಗಳ ಸ್ಪಾಂಪು ಲಗತ್ತಿಸಿರುವ ಸ್ವ ವಿಳಾಸವಿರುವ ಲಕೋಟೆಯನ್ನು ಲಗತ್ತಿಸಿರಬೇಕು. 
10) ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮತ್ತು ಅರ್ಜಿಯ ಮೇಲೆ 
ತಪ್ಪದೇ _ನಮೂದಿಸತಕ್ಕದ್ದು. 
11) ಸಂದರ್ಶನಕ್ಕೆ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 
12 ) ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು 
ತಿಳಿಯತಕ್ಕದ್ದು, ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಶಕಾಶವಿರುದಿಲ್ಲ. 


13 ) ವಿವರ ತುಂಬಿರುವ ಅರ್ಜಿಗಳನ್ನು ಈ ಕಚೇರಿಯ ವಿರಾಮದ ವೇಳೆಯನ್ನು ಹೊರತುಪಡಿಸಿ ಕೆಲಸದ ವೇಳೆಯಲ್ಲಿ ಮಾತ್ರ 
ಸ್ವೀಕರಿಸಲಾಗುವುದು. 


14) ಪರಿಶಿಷ್ಟ ಜಾತಿ/ ಪಂಗಡದ ಅಭ್ಯರ್ಥಿಗಳು ನಮೂನೆ- ಡಿ ಯಲ್ಲಿ ಹಾಗೂ ಪ್ರವರ್ಗ -2ಎ, 2ಬಿ, 3ಎ, 3ಬಿ, ಗೆ ಸೇರಿದ ಅಭ್ಯರ್ಥಿಗಳು 
ನಮೂನೆ-ಎಫ್ ನಲ್ಲಿ ಮತ್ತು ಪ್ರವರ್ಗ -1ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ- ಇ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ನೆರಳ ಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು, 
15 ) ಗ್ರಾಮೀಣಾ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ/ 98 /ಸೇನಿನಿ/2005, ದಿನಾಂಕಃ10. 08.2005ರ 
ಪ್ರಕಾರ ನಿಗಧಿತ ನಮೂನೆ 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು 
ಮಾಡಿಸಿ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು. ವಿವಿಧ ಮೀಸಲಾತಿಯನ್ವಯ ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿರುವ ಪಕ್ಷದಲ್ಲಿ ಸದರಿ 
ಹುದ್ದೆಯ ಆಯ್ಕೆಗೆ ಅದೇ ಮೀಸಲಾತಿ ಹೊಂದಿದ ಗ್ರಾಮೀಣರಹಿತ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 
16 ) ಗ್ರಾಮೀಣಾ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ- 2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆ ನಮೂನೆ 
1ರಲ್ಲಿ ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರದ ನರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
17) ಕನ್ನಡ ಮಾಧ್ಯಮ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಗಧಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಹಿ ಮತ್ತು ಮೊಹರಿನೊಂದಿಗೆ ಪಡೆದು ಅದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸಹಿ 
ಮಾಡಿಸಿ ನೆರಳಚ್ಚು ಪ್ರತಿಗಳನ್ನು ಸಲ್ಲಿಸುವುದು. 
18 ) ಯೋಜನಾ ನಿರಾಶ್ರಿತರ ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸುವವರು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರದ ನೆರಳಚ್ಚು 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
19 ) ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾಂಕಃ 19. 05 .2005ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 
115/ಸೇನ ನಿ /2005ರಲ್ಲಿ ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ 
ಪತ್ರವನ್ನು ಪಡೆದು ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
20) ಮಾಜಿ ಸೈನಿಕರು ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಬಗ್ಗೆ ವಿಮುಕ್ತಿ ಹೊಂದಿದ 
ಬಗೆಗಿನ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . 

ಶ್ರೀನಿವಾಸ್ ಹರೀಶ್ಕುಮಾರ್ , 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಚಿತ್ರದುರ್ಗ 


೧೧೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


ಭಾಗ - ೫ 


ಅರ್ಜಿ ನಮೂನೆ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ - ಇವರಿಗೆ. 


ಭಾವಚಿತ್ರ 


ಮಾನ್ಯರೆ, 
ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆಃ02 /2012 ದಿನಾಂಕಃ26.06.2012 ರ ಪ್ರಕಾರ 
- ಹುದ್ದೆಗೆ ನಾನು 

ಮೀಸಲಾತಿಯ ವರ್ಗದಡಿಯಲ್ಲಿ ಆಯ್ಕೆ ಯನ್ನು ಬಯಸಿ ಈ ಮೂಲಕ ನನ್ನ 
ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಿರುತ್ತೇನೆ. 


ಅಭ್ಯರ್ಥಿಯ ಹೆಸರು 


2 


| 


ತಂದೆಯ /ತಾಯಿಯ/ ಗಂಡನ ಹೆಸರು 


ಪೂರ್ಣ ವಿಳಾಸ 


ವಯಸ್ಸು ಮತ್ತು ಜನ್ಮ ದಿನಾಂಕ 
ಲಿಂಗ ಪುರುಷ/ಮಹಿಳೆ 


೦೦ 


ರಾಷ್ಟ್ರೀಯತೆ 
ಮತ 


೦೦ 


ಜಾತಿ/ಉಪಜಾತಿ 


೦೦ 


ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿರುವುದರ 
ಬಗ್ಗೆ ನಮೂದಿಸುವುದು 


8 


. 


9 . 


ಯಾವ ಮೀಸಲಾತಿಯಡಿಯಲ್ಲಿ 
ನೇಮಕಾತಿ ಅಪೇಕ್ಷಿಸುವಿರಿ ? 
ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು:- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು 

ಉತ್ತೀರ್ಣ ಹೊಂದಿದ ವರ್ಷ 

ಮತ್ತು ನೋಂದಣಿ ಸಂಖ್ಯೆ | ಅಂಕಗಳು 
ಎಸ್.ಎಸ್ .ಎಲ್. ಸಿ /ತತ್ಸಮಾನ ತರಗತಿ ಪರೀಕ್ಷೆ 


ಗರಿಷ್ಟ 


ಪಡೆದಿರುವ * ಶೇಕಡವಾರು 
ಅಂಕಗಳು ಅಂಕಗಳು 


ಹಿರಿಯ ದರ್ಜೆ ಕನ್ನಡ ಮತ್ತು 
ಆಂಗ್ಲ ಶೀಘ್ರಲಿಪಿ ಪರೀಕ್ಷೆ 


| ಹಿರಿಯ ದರ್ಜೆ ಕನ್ನಡ ಮತ್ತು 
ಆಂಗ್ಲ ಬೆರಳಚ್ಚು ಪರೀಕ್ಷೆ 
ಕಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ. 
7ನೇ ತರಗತಿ ಪರೀಕ್ಷೆ 


10 


ಜಾತಿ/ಗ್ರಾಮೀಣ/ ಮಾಜಿ ಸೈನಿಕ/ ಅಂಗವಿಕಲ / ವಿಧವೆ 
ಮೀಸಲಾತಿ ಸೌಲಭ್ಯ ಪಡೆಯ ಬಯಸುವ 
ಅಭ್ಯರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ 
ಪ್ರಮಾಣ ಪತ್ರ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


೧೧೭೩ 


ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ 
(ನಿರಾಪೇಕ್ಷಣಾ ಪ್ರಮಾಣ ಪತ್ರ ಲಗತ್ತಿಸುವುದು ) ? 


ಸ್ವ - ವಿಳಾಸದ ಲಕೋಟೆಯ ಮೇಲೆ 5 - 00 ರಾ . ಅಂಚೆ 
ಚೀಟಿಯನ್ನು ಲಗತ್ತಿಸಿರುತ್ತೀರಾ? 


ಅರ್ಜಿಸಲ್ಲಿಸಲು ಇಚ್ಛೆ ಪಡುವ ಇತರೆ ಯಾವುದಾದರು 
ವಿವರಗಳುಃ 


ಸೂಚನೆ ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕುವುದು. 


ಘೋಷಣೆ 


ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ನಾನು ಬದ್ದನಾಗಿರುತ್ತೇನೆ/ ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡರೆ ಚಿತ್ರದುರ್ಗ ಜಿಲ್ಲಾ 
ಘಟ್ಟಕದ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ದನಿದ್ದೇನೆ/ಸಿದ್ಧಳಿದ್ದೇನೆ. 


ದಿನಾಂಕ : 


ಅಭ್ಯರ್ಥಿಯ ಸಹಿ 


ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 
ಶ್ರೀ /ಶ್ರೀಮತಿ 

- ಇವರ ನಮ್ಮ ಇಲಾಖೆಯಲ್ಲಿ ದಿನಾಂಕ: - ರಿಂದ 
ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು 

- ಹುದ್ದೆಗೆ ಅರ್ಹರಿರುತ್ತಾರೆ ಮತ್ತು 
ಅರ್ಜಿ ಸಲ್ಲಿಸಲು ಅನುಮತಿಯನ್ನು ನೀಡಲಾಗಿದೆ. 


ರವರೆಗೆ 
. ಹುದ್ದೆಗೆ 


ಸ್ಥಳ: 


ಪ್ರಾಧಿಕಾರದ ಸಹಿ 


ಪಿ .ಆರ್ . 122 


THE KARNATAKA BOARD OF WAKFS 
Darul Awkaf, 6 Cunningham Road , Bangalore - 52 
No. KTW REG 21 DHD 89 - 90 , Dated : 21 - 09 -1989 


CERTIFICATE OF REGISTRATION 


It is hereby certified that the wakf described hereunder is registered and brought on to the Register of wakfs in 
accordance with section 25 and 26 of the Wakf act 1954 (29 of 1954) 


SI.No . 
of Kitabul 
Awkaf 


Name of Class & Description 

of theWakfs 


Particulars ofWakf properties 


Name of the Muthawalli 


MPC .No. 6 Ward No . I open Space 
Area 50 x 21 


369 


Anjuman - e- Islam 
Advisomapur Village 
Gadag Taluk 
Dharwad District 


Anjuman - e - Islam 
Advisomapur Village, 
Gadag Taluk 
Dharwad District 


represented 
by its Chairman 


2. Sy. No.75 Khabrasthan 
Area :0 -25 guntas 
BOUNDARIES : 
East : Md. Sab Maistry House 
West : Karim sab Dambal Open Space 
North : Talab 
South : Road 


0028 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


2000 – 35 


SI.No . 
of Kitabul 

Awkaf 


Name of Class & Description 

of the Wakfs 


Particulars of Wakf properties 


Name of the Muthawalli 


3 . KHABRASTHAN 
East : Chitrannavar Field 
West: Govt. Road 
North : Field of Angadiyavar 
South : Field of Angadiyavar 


Secretary 
The Karnataka Board ofWakfs 


P . D . 93 


ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ 
No. KSBW /REG / 12/GDG / 11- 12 , DATE: 26-12- 2011 


CERTIFICATE OF REGISTRATION 


It is hereby certified that the below mentioned Wakf is registered with the Karnataka State Board of Wakfs Under 
Section 36 of the Wakf Act 1995 . 


Sl.No. of 
Kitabul 
Awkaf 


Name , Class, & Description 

of the Wakf 


Particulars of 
Wakf properties 


Name of the Muthawallis 


28 


Additional property 
belonging to 


THE MANAGING 


Anjuman - e - Islam , Adavisomapur, 
Village ,Gadag Taluk and District 


COMMITTEE 
REPRESENTED BY ITS 
PRESIDENT / 
SECRETARY. 


ADDL. PROPERTIES 
Sy . No . 76 of Muslim Khabarsthan 
Adavisomapur Village, Gadag Taluk 
Extent : 01 Acre- 09 Guntas 
BOUNDARIES : 
East : Sy. No . 681 Landed 

Property of Madivallappa 
B . Chikkrannavar of 
Adavisomapur Village , 

Gadag Taluk 
West : Gadag to Mundargi State 

High Way Road , 
North : Property of Anjuman - 

e -Islam , Adavisomapur 

Village , Gadag Taluk 
South : Sy. No. 681 Landed 

property of Madivalkoppa 
B . Chikkhnvvar of 
Adavisomapur Village , 
Gadag Taluk 


This certificate is issued under power delegated vide order no . KBW /110/ADM /05 -06 , Dated : 02-03- 2006 of 
Karnataka State Board of Wakfs ., Bangalore 


Addl. Chief Executive Officer (I/C ) 
Karnataka State Board of Wakfs . 


P . D . 94 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


೧೧೭೫ 


ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ - 573 201 

- ಗ್ರಾಲೆ. ಸಿಬ್ಬಂದಿ -106/2010 -2011, ದಿನಾಂಕ: 25/ 07 /2012 


ಆದೇಶ 


ವಿಷಯ : ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಗ್ರಾಮಲೆಕ್ಕಿಗರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ 

ಮೂಲಕ ಭರ್ತಿ ಮಾಡುವ ಸಂಬಂಧ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡಿದ್ದ 

ಆದೇಶವನ್ನು ರದ್ದುಪಡಿಸುವ ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್ಸಿ 2006 ದಿನಾಂಕ: 03/02 /2009 , 

24/07 /2009 ಮತ್ತು 08/09/2009. 
2. ಸರ್ಕಾರದ ಅಧಿಸೂಚನೆ ಸಂ ಕಂಇ 04 ಬಿಎಸ್ಸಿ 2011 ದಿನಾಂಕ: 25 / 02 /2011. 
3. ಈ ಕಾರ್ಯಾಲಯದ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ : 13/05 /2011. 
4. ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ : 24 - 09 - 2011. 
5 . ಈ ಕಾರ್ಯಾಲಯದ ಸಮ ಸಂಖ್ಯೆಯ ಅಧಿಕೃತ ಜ್ಞಾಪನ ಪತ್ರ ದಿನಾಂಕ: 20 /12 /2011 , 

08/02 /2012 ಮತ್ತು 21/03/2012 . 
ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಗ್ರಾಮಲೆಕ್ಕಿಗರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಂಬಂಧ 
ಆಯ್ಕೆಗೊಂಡ ಈ ಕೆಳಕಂಡ ಕ್ರಮ ಸಂಖ್ಯೆ : 1 ರಿಂದ 3 ರಲ್ಲಿನ ಅಭ್ಯರ್ಥಿಗಳಿಗೆ ಉಲ್ಲೇಖ (5) ರ ಅಧಿಕೃತ ಜ್ಞಾಪನಗಳಂತೆ ಗ್ರಾಮಲೆಕ್ಕಾಧಿಕಾರಿ ಹುದ್ದೆಗೆ 
ನೇಮಕಾತಿ ಮಾಡಿ ಸ್ಥಳನಿಯುಕ್ತಿಗೊಳಿಸಿರುತ್ತದೆ. 

ಸದರಿ ನೇಮಕಾತಿ ಆದೇಶವನ್ನು ಈ ಅಭ್ಯರ್ಥಿಗಳಿಗೆ ಅವರು ನೀಡಿರುವ ಅಂಚೆ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ಕಳುಹಿಸಿರುತ್ತದೆ . 
ನೇಮಕಾತಿ ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿರುತ್ತದೆ. 

ಈ ಕೆಳಕಂಡ ಕ್ರಮ ಸಂಖ್ಯೆ: 1 ರಿಂದ 3 ರಲ್ಲಿನ ಅಭ್ಯರ್ಥಿಗಳು ನೇಮಕಾತಿ ಆದೇಶದಲ್ಲಿನ ಕ್ರಮ ಸಂಖ್ಯೆ 1 ರ ಷರತ್ತಿನಂತೆ ನೇಮಕಾತಿ ಆದೇಶ 
ಸ್ವೀಕರಿಸಿದ 15 ದಿನಗಳೊಳಗೆ ಕರ್ತವ್ಯದ ಮೇಲೆ ಹಾಜರಾಗದಿರುವ ಕಾರಣದಿಂದ ಸದರಿಯವರ ನೇಮಕಾತಿಯನ್ನು ರದ್ದುಪಡಿಸಿ ಆದೇಶಿಸಿದೆ. 

ಈ ಕೆಳಕಂಡ ಕ್ರಮ ಸಂಖ್ಯೆ: 4 ರಲ್ಲಿನ ಅಭ್ಯರ್ಥಿಯ ಬಗ್ಗೆ ಪೊಲೀಸ್ ಅಧೀಕ್ಷಕರು, ಚಿಕ್ಕಮಗಳೂರು ಜಿಲ್ಲೆ ರವರು ಅವರ ಪತ್ರದ ಸಂಖ್ಯೆ: 
ಎಸ್ . ಬಿ./ ವಿ.ಆರ್.626/2012 , ದಿನಾಂಕ: 16 / 05 / 2012 ರಲ್ಲಿ ಇವರ ವಿರುದ್ದ ಶ್ರಿಂಗೇರಿ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದ್ದು , ಸದರಿ ಪ್ರಕರಣದಲ್ಲಿ 
ಇವರು ಆರೋಪಿಯಾಗಿರುವುದರಿಂದ, ಇವರನ್ನು ಸರ್ಕಾರಿ ಕೆಲಸಕ್ಕೆ ನೇಮಕ ಮಾಡಲು ಶಿಫಾರಸ್ಸು ಮಾಡಿರುವುದಿಲ್ಲ. ಅದರಂತೆ ಸದರಿಯವರು 
ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕಗೊಳ್ಳಲು ಅರ್ಹರಿರುವುದಿಲ್ಲದ ಕಾರಣ ಸದರಿಯವರ ನೇಮಕಾತಿಯನ್ನು ರದ್ದುಪಡಿಸಿ ಆದೇಶಿಸಿದೆ. 
ಕ್ರ. ಸಂ . ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಷರಾ 
1 ಶ್ರೀ ಬಸವರಾಜ ತಿಮ್ಲಾಪುರ ಬಿನ್ ಸಣ್ಣವೀರಪ್ಪ ತಿಮ್ಲಾಪುರ , | ದಿನಾಂಕ: 06/ 01/2012 ರಂದು ನೇಮಕಾತಿ ಆದೇಶವನ್ನು ನೋಂದಣಿ 

ಜಿ .ದಾದಾಪುರ ಅಟ್ ಚಿರಸ್ತಹಳ್ಳಿ ಪೇಸ್ಟ್, ಹರಪ್ಪನಹಳ್ಳಿ ಅಂಚೆ ಮೂಲಕ ಕಳುಹಿಸಿದ್ದು , ನಿಗಧಿತ ಕಾಲಾವಧಿಯೊಳಗೆ ಕರ್ತವ್ಯದ 
ತಾಲ್ಲೂಕು, ದಾವಣಗೆರೆ -583137 . 

ಮೇಲೆ ಹಾಜರಾಗಿರುವುದಿಲ್ಲ . 
ಕು , ವನಜಾಕ್ಷಿ. ಟಿ. ಬಿನ್ ಕೇಶವಮೂರ್ತಪ್ಪ. ಟಿ . 

ದಿನಾಂಕ: 18/ 02 /2017 ರಂದು ನೇಮಕಾತಿ ಆದೇಶವನ್ನು ನೋಂದಣಿ 
ಜೋಶಿಲಿಂಗಾಪುರ, ಕಾದಬಾಗೆರೆ ಪೋಸ್ಟ್, ಹರಪ್ಪನಹಳ್ಳಿ ಅಂಚೆ ಮೂಲಕ ಕಳುಹಿಸಿದ್ದು , ನಿಗಧಿತ ಕಾಲಾವಧಿಯೊಳಗೆ ಕರ್ತವ್ಯದ 
ತಾಲ್ಲೂಕು, ದಾವಣಗೆರೆ -583125. 

ಮೇಲೆ ಹಾಜರಾಗಿರುವುದಿಲ್ಲ. 
ಶ್ರೀ ಶ್ರೀನಿವಾಸ್ ಬಿನ್ ಗೋವಿಂದಪ್ಪ , ಪಾಟೆಮಚಗೌಡನಹಳ್ಳಿ ದಿನಾಂಕ: 23 /05 /2012 ರಂದು ನೇಮಕಾತಿ ಆದೇಶವನ್ನು ನೋಂದಣಿ 
ಗ್ರಾಮ ಮತ್ತು ಅಂಚೆ, ಅರಕಲಗೂಡು ತಾಲ್ಲೂಕು, ಅಂಚೆ ಮೂಲಕ ಕಳುಹಿಸಿದ್ದು , ನಿಗಧಿತ ಕಾಲಾವಧಿಯೊಳಗೆ ಕರ್ತವ್ಯದ 
ಹಾಸನ - 573102 

ಮೇಲೆ ಹಾಜರಾಗಿರುವುದಿಲ್ಲ. 
ಶ್ರೀ ಹರೀಶ್ ಕುಮಾರ್.ಎಲ್. ಬಿ . ಬಿನ್ ಬಸಪ್ಪ.ಕೆ. ಪೋಲೀಸ್ ಅಧೀಕ್ಷಕರು, ಚಿಕ್ಕಮಗಳೂರು ಜಿಲ್ಲೆ ರವರ ಪತ್ರದ ಸಂಖ್ಯೆ: 
C/o ಮಂಜುನಾಥ.ಎಸ್. ಎ. ಕಾರ್ ಪೊಲೀಸ್ ಕ್ವಾಟರ್ , ಎಸ್. ಬಿ ./ ವಿ . ಆರ್.626/2012, ದಿನಾಂಕ: 16/ 05/ 2012 ರಲ್ಲಿ ಇವರ 
ಕ್ಯುಲೈನ್, ಮನೆ. ನಂ .16, ಮೈಸೂರು ರಸ್ತೆ, ಬೆಂಗಳೂರು- 18. ವಿರುದ್ದ ಶ್ರಿಂಗೇರಿ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದ್ದು, ಸದರಿ 
ಬೆಂಗಳೂರು ನಗರ . 

ಪ್ರಕರಣದಲ್ಲಿ ಇವರು ಆರೋಪಿಯಾಗಿರುವುದರಿಂದ, ಇವರು ಸರ್ಕಾರಿ 
ಕೆಲಸಕ್ಕೆ ಸೇರಲು ಅರ್ಹರಿರುವುದಿಲ. 

ಅಧ್ಯಕ್ಷರು, 

ಗ್ರಾಮಲೆಕ್ಕಿಗರ ನೇರನೇಮಕಾತಿ ಆಯ್ಕೆ ಪ್ರಾಧಿಕಾರ 
ಪಿ . ಆರ್ . 123 

ಮತ್ತು ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆ, ಹಾಸನ. 


೧೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೯ , ೨೦೧೨ 


ಭಾಗ - ೫ 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು- 01 . 
ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 16 ಆರ್‌ಟಿ(4) ಬಿ/ 2011- 12 , ದಿನಾಂಕ : 13- 06- 2012. 
ಕರ್ನಾಟಕ ರಾಜ್ಯಪತ್ರದ ದಿನಾಂಕ 02 - 02 -2012ರ ಭಾಗ -5 ರಲ್ಲಿ ಪ್ರಕಟಿಸಲಾದ ಆಯೋಗದ ಅಧಿಸೂಚನೆ ಸಂಖ್ಯೆ ಆರ್‌( 2) 907/ 
2011- 12 / ಪಿಎಸ್ಸಿ ದಿನಾಂಕ: 18 - 01 - 2012ರ ಅಧಿಸೂಚನೆಯಲ್ಲಿ ಪುಟ ಸಂಖ್ಯೆ 138 ರ ಕಾಲಂ 4 ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಮಂಡಳಿಯಲ್ಲಿ 04 ಸಹಾಯಕ ಕಾರ್ಯದರ್ಶಿಯ ತಾಂತ್ರಿಕೇತರ ಹುದ್ದೆಗಳ ವೇತನ ಶ್ರೇಣಿಯನ್ನು ರೂ : 15 ,200 - 25650 ಎಂದು ಅಧಿಸೂಚಿಸಲಾಗಿತ್ತು. 
ರಿಟ್ ಅರ್ಜಿ ಸಂಖ್ಯೆ 2172 - 77 /2002 ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಮಂಡಳಿಯ ದಿನಾಂಕ 28 - 12 - 2001 ರ ಸಭೆಯಲ್ಲಿ ಸದರಿ ಹುದ್ದೆಗಳಿಗೆ 
ನಿಗದಿಪಡಿಸಿದ ವೇತನ ಶ್ರೇಣಿ ರೂ :14, 050 - 25050 ಅನ್ನು ಪರಿಗಣಿಸಬೇಕೆಂದು ಆದೇಶಿಸಿರುವುದರಿಂದ ಈಗಾಗಲೇ ಪ್ರಕಟಿಸಿದ ವೇತನ ಶ್ರೇಣಿಯನ್ನು 
ಪರಿಷ್ಕರಿಸುವಂತೆ ನೇಮಕಾತಿ ಪ್ರಾಧಿಕಾರವು ದಿನಾಂಕ 02 -05 -2012 ರ ಪತ್ರದಲ್ಲಿ ಕೋರಿರುತ್ತದೆ. ಇಲಾಖೆಯ ಕೋರಿಕೆಯಂತೆ ಈಗಾಗಲೇ 
ಪ್ರಕಟಿಸಿರುವ ವೇತನ ಶ್ರೇಣಿಯನ್ನು ರೂ : 15,200 -25650 ಯನ್ನು ಪರಿಷ್ಕರಿಸಿ ರೂ :14,050- 25050 ಕ್ಕೆ ನಿಗದಿಪಡಿಸಿ ಈ ತಿದ್ದುಪಡಿ ಅಧಿಸೂಚನೆಯನ್ನು 
ಹೊರಡಿಸಲಾಗಿದೆ. 

ಆಯೋಗದ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿರುವ ದಿನಾಂಕ: 18 - 01 - 2012ರ ಅಧಿಸೂಚನೆಯಲ್ಲಿ ಈ ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆ, 
ವರ್ಗಿಕರಣ ಮತ್ತು ವಯೋಮಿತಿ ಇತ್ಯಾದಿಗಳಲ್ಲಿ ಯಾವುದೇ ವ್ಯತ್ಯಯವಿರುವುದಿಲ್ಲ. ಯಥಾವತ್ತಾಗಿ ಇತರೆ ಎಲ್ಲಾ ಷರತ್ತುಗಳು ಈ ಅಧಿಸೂಚನೆಗೂ 
ಅನ್ವಯವಾಗುತ್ತವೆ. 

ವಿ. ಬಿ. ಪಾಟೀಲ್ 

ಕಾರ್ಯದರ್ಶಿ, 
ಪಿ . ಆರ್ . 116 

ಕರ್ನಾಟಕ ಲೋಕಸೇವಾ ಆಯೋಗ. 
KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION No . PSC 13 RT(4 )B 2011 - 12 , Dated : 11/06 / 12 
In pursuance of this Office Notification No. R (2) 907/ 2011- 12/PSC dated : 18 /01/2012, the Provisional Select List of 
candidates for 2 (Backlog) posts of ASSISTANT DIRECTOR in the Department of KANNADA AND CULTURE prepared on the basis 
of Rule 6 of Karnataka State Civil Services (Unfilled Vacancies Reserved for Scheduled Castes and Scheduled Tribes)(Special 
Recruitment)Rules ,2001,was published vide Notification of even number dated 03/05/2012 inviting objections, if any ,from candidates 
within 15 days of its publication . The objections received have been examined and the final selection list is hereby published for 
information of the candidates 

Appointing Authority : Government 
Name of the Department: KANNADA AND CULTURE 


SL .NO . 


D _ O _ B 


RESVN . QUALIFICATION 


% 


01 / 06 / 80 


ST 


BA 


80 . 69 


NAME OF THE CANDIDATE 

APPNO . 

MAIN LIST 
ANKUSH 

1701412 
NO .45 C /ONAMADEVA BIRADARA 
RAMANJANEYA LAYOUT MN RD CHIKKALSANDRA 
SUBRAMANYAPURA POST 
BANGALORE SOUTH TALUK , BANGALORE -560061 


06/ 06 / 82 


SC 


B.A. 


78.16 


VIDYAVATI BHAJANTRI 

1701952 
LINGDHAL ,GOVT HIGH SCHOOL LINGADHAL 
GADAG -582204 

ADDITIONAL LIST 
VIJAYAKUMAR MANE 

1701660 
HOUSE NO . 2/ 101, GIRAGAON 
SHIRAGAON , CHIKKODI, BELAGAUM- 591214 


01/10/ 81 


SC 


BA 


77. 94 


1700127 


05/ 12 / 80 


ST 


B . A 


76 .16 


MAIDUR MAILAREPPA 
84, CHIKKAMARALIHALLI 
HIREMARALIHALLI, SAVANUR , HAVERI-581118 


V .B . PATIL 

Secretary 
Karnataka Public Service Commission 


P . R . 117 


